ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಮೆಟ್ರೋ ರೈಲು ನಿಗಮದ ಗುತ್ತಿಗೆ ನೌಕರರ ಪದೋನ್ನತಿಯ ಬಗ್ಗೆ 
ಶ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ ಕ್ಲೇತು):- 


708 (1003) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ಮೆಟ್ರೋ ರೈಲು ನಿಗಮದ ಕಾರ್ಯಾಚರಣೆ ನಿರ್ವಹಣೆ ಮತ್ತು ಮಾನವ ಸಂಪನ್ಮೂಲ 
ಹಾಗೂ ಯೋಜನಾ (Prಂ]/!) ವಿಭಾಗದ ಗುತ್ತಿಗೆ ಮತ್ತು ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ 
ನೌಕರರ ಸಂಖ್ಯೆ ಎಷ್ಟು ; ಅವರುಗಳ ಹೆಸರು, ಹುದ್ದೆಯ ಪದನಾಮ, ನಿಗಮಕ್ಕೆ ಸೇರಿದ ದಿನಾ೦ಕ, 
ಪಡೆಯುತ್ತಿರುವ ವೇತಸಿನ, ಮಾತೃ ಇಲಾಖೆಯ ಮಾಹಿತಿಗಳೊಂದಿಗೆ ನೀಡುವುದು; 


(ಆ) ಯೋಜನಾ (Prಂ]ೀ!) ವಿಭಾಗದಲ್ಲಿ ಮೊದಲು ಒಂದು ಹುದೆಗೆ ಗುತ್ತಿಗೆಯಡಿ ನೇಮಕಾತಿ ಹೊಂದಿ 
ತದನಂತರ ರಾಜೀನಾಮೆ ನೀಡಿ ನಂತರ ಅದೇ ಅಭ್ಯರ್ಥಿ ಉನ್ನತ ಹುದ್ದೆಗೆ ನೇಮಕವಾಗುತ್ತಿರುವುದು 


ನಿಜವೇ; ಈ ರೀತಿ ಈಗಾಗಲೇ ಎಷ್ಟು ಜನರನ್ನು ಪುನಃ ನೇಮಿಸಿ (ಣೀ]ಂin) ಕೊಳ್ಳಲಾಗಿದೆ; ವೇತನದೊಂದಿಗೆ 
ವಿವರವಾದ ಮಾಹಿತಿ ನೀಡುವುದು; 


(ಇ) ಗುತ್ತಿಗೆ ನೌಕರರಿಗೆ 6 ತಿಂಗಳಿಂದ 1 ವರ್ಷದ ಒಳಗೆ ಉನ್ನತ ಹುದ್ದೆಗೆ ಪದೋನ್ನತಿ ನೀಡುತ್ತಿದ್ದು, 
ನಿಗಮದ ಖಾಯಂ ನೌಕರರಿಗೆ ಇಲ್ಲಿಯವರೆಗೂ ಪದೋನ್ನತಿ ನೀಡದಿರಲು ಕಾರಣಗಳೇನು ; (ವಿವರವಾದ 
ಮಾಹಿತಿ ನೀಡುವುದು) 


(ಈ) ಗುತ್ತಿಗೆ ನೌಕರರಿಗೆ (ಣಂ) ಮಾಡಿಕೊಂಡ ಪದೋನ್ನತಿ ನೀಡಲು ನಿಯಮಗಳಲ್ಲಿ ಅವಕಾಶವಿದೆಯೇ 
; ಇದಕ್ಕೆ ಯಾವುದೇ ನೀತಿ ನಿಯಮಗಳಿಲ್ಲವೆ ; ಖಾಯಂ ನೌಕರರಿಗೆ ಪದೋನ್ನತಿ ನೀಡಿದರೆ ಆರ್ಥಿಕ 
ಹೊರೆಯಾಗುತ್ತದೆಯೇ ? (ವಿವರವಾದ ಮಾಹಿತಿ ನೀಡುವುದು) 


